ಕರ್ನಾಟಿಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2252 
ಸದಸ್ಯರ ಹೆಸರು. ಶ್ರೀ ಎಸ್‌.ನಾಗರಾಜ್‌ 
ಉತ್ತರಿಸುವ ದಿನಾಂಕ 31-03-2020 
ಉತ್ತರಿಸುವವರು ಪೌರಾಡಳಿತ, ತೋಟಿಗಾರಿಕೆ ಮತ್ತು ರೇಷ್ಮೆ 
ಸಜಿವರು : 
ಪ್ರಶ್ನೆಗಳು ಉತ್ತರ 


ಚಾಮರಾಜನಗರದಲ್ಲಿ ಮುಜ್ಜಿಹೋಗಿರುವ 


| ರೇಷ್ಠೆ ಕಾರಾನೆಯ ಪುನಃಶ್ವೇತನಕ್ಕೆ 
ಕೈಗೊಂಡಿರುವ ಕ್ರಮಗಳೇನು; ಕಳೆದ 
ಸಾಲಿನ ಆಯವ್ಯಯದಲ್ಲಿ ಇದಕ್ಕಾಗಿ 5 
ಕೋಟಿ ರೂ.ಗಳ ಅನುಬಾನವನ್ನು 
ಬಿಡುಗಡೆ ಮಾಡಿರುವುದು ನಿಜವೇ; ಈ 
ರೇಷ್ಮೆ ಕಾರಾನೆಯ ಪುನರಾರಂಭಕ್ಕೆ 
ಸರ್ಕಾರ ರೂಪಿಸಿರುವ ಯೋಜನೆಗಳೇನು: 


2019-20ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ 
ಘೋಷಣೆಯಾಗಿರುವ ಕಾರ್ಯಕ್ರಮಗಳಲ್ಲಿ 
ಚಾಮರಾಜನಗರದ ರೇಷ್ಠೆ ಕಾರ್ಬಾನೆಯನ್ನು 
ಪುನಃಶ್ನೇತನ ಗೊಳಿಸಲು 2019-20ನೇ ಸಾಲಿನಲ್ಲಿ 
5. ಕೋಟಿ ರೂಗಳ ಅನುದಾನವನ್ನು 
ಒದಗಿಸಲಾಗಿತ್ತು. ಆದರೆ 'ಸದರಿ 
ಕಾರ್ಯಕ್ರಮವನ್ನು  ಅನುಷ್ಠಾನಗೊಳಿಸಿದಲ್ಲಿ, 
ಭವಿಷ್ಯತ್ತಿನಲ್ಲಿ ಫಲಪ್ರದಾಯಕವಾಗುವ 
ಸಾಧ್ಯತೆಗಳು ಕಡಿಮೆ ಇರುವ ಅಂಶಗಳ 
ಹಿನ್ನಲೆಯಲ್ಲಿ ಸದರಿ ' ಕಾರ್ಯಕ್ರಮವನ್ನು 
ಸರ್ಕಾರದ ಆದೇಶ ಸಂಖ್ಯೆ: ತೋಣಇ 77 ರೇಕಿ 


2019 ದಿನಾಂಕ 22-11-2019ರನ್ವಯ 

> ಕೈಬಿಡಲಾಗಿರುತ್ತದೆ. 
| ಚಾಮರಾಜನಗರ ಜಿಲ್ಲೆ ಸಂತೇಮರಹಳ್ಳಿ | 2019-20 ನೇ ಸಾಲಿನ ಆಯಪವ್ಯಯ 
ಯಲ್ಲಿರುವ ರೇಷ್ಮೆ ಕಾರ್ಜಾನೆಯ | ಭಾಷಣದಲ್ಲಿ .ಸಂತೇಮರಹಳ್ಳಿಯ ರೇಷ್ಮೆ 


ಆಧುನೀಕರಣಕ್ಯೆ ಕೈಗೊಂಡಿರುವ ಕ್ರಮ 
ಗಳೇನು; ಕಳೆದ ಸಾಲಿನ ಆಯವ್ಯಯದಲ್ಲಿ 
ಇದಕಾಗಿ ': ಎರಡು ಕೋಟಿ ರೂಗಳ 
ಅನುದಾನವನ್ನು ಒದಗಿಸಲಾಗಿರುವುದು 
ನಿಜವೇ: ಈ ಅನುದಾನವನ್ನು ಬಿಡುಗಡೆ 
ಮಾಡಿ ಆಧುನೀಕರಣಕ್ಕೆ ಬಳಸಿ 
ಕೊಳ್ಳಲಾಗಿದೆಯೇ: 


ಕಾರ್ಬಾನೆಯಲ್ಲಿ ಹೊಸ ತಾಂತಿಕತೆಯ ರೀಲಿಂಗ್‌ 
ಯಂತ್ರೋಪಕರಣಗಳನ್ನು ಅಳವಡಿಸಿ, ಆ ಭಾಗದ 
ಯುವಜನರಿಗೆ ರೇಷ್ನ್ಲೆ ನೂಲು ಬಿಚ್ಚಾಣಿಕೆಯಲ್ಲಿ 
ಕೌಶಲ್ಯ ತರಬೇತಿ ನೀಡಿ ಅವರನ್ನು 
ಸ್ವಾವಲಂಬಿಗಳನ್ನಾಗಿ ಮಾಡಲು ಉದ್ದೇಶಿಸಿದೆ, 


ಇದಕ್ಕಾಗಿ 2 ಕೋಟಿ ರೂ.ಗಳ ಅನುದಾನ 
ಒದಗಿಸಲಾಗಿದೆ. ಸದರಿ ಕಾರ್ಯಕ್ರಮದ 
ಅನುಷ್ಠಾನಕ್ಕಾಗಿ 2019-20ನೇ ಸಾಲಿನಲ್ಲಿ 
ಮೊದಲ ಹಂತದಲ್ಲಿ ರೂ.1000 ಲಕ್ಷಗಳ 
ವಂಟನೆಯು ಬಿಡುಗಡೆಯಾಗಿರುತ್ತದೆ. 
ಕಾರ್ಯಕ್ರಮದ - ಕ್ರಿಯಾಯೋಜನೆಯನ್ನಯ 


ರೇಷ್ಮೆ ಕಾರ್ಬಾನೆಯ ಆಧುನೀಕರಣಕ್ಕೆ ಸಿವಿಲ್‌ 
ಕಾಮಗಾರಿಗಳನ್ನು ಇಲಾಖೆಯ . ಕಾಮಗಾರಿ 
ಕೋಶದಿಂದ ಹಂತ ಹಂತವಾಗಿ 
ಕ್ಲೆಗೆತಿಕೊಳ್ಳಲಾಗುತ್ತಿದೆ. _ | 


2- 


ಇ | ಸಂತೇಮರಹಳ್ಳಿ ರೇಷ್ನೆ ಕಾರ್ಫಾನೆಯಲ್ಲಿ 
ರೇಷ್ಮೆ ಉದ್ದಿಮೆಯಲ್ಲಿ ಯುವಕರಿಗೆ ತರಬೇತಿ 
ನೀಡಲು ಸರ್ಕಾರ ಯಾವುದಾದರೂ ಕ್ರಮ 
ಸೈಗೊಂಡಿದೆಯೇ: ಇದಲ್ಲಿ, ವಿವರ 
ನೀಡುವುದು? 


ಸಂತೇಮರಹಳ್ಳಿ ರೇಷ್ಟೆ ಕಾರ್ಬಾನೆಯಲ್ಲಿ ರೇಷ್ಮೆ 
ಉದ್ದಿಮೆಯಲ್ಲಿ ಆಸಕ್ತಿ. ತೋರುವ ಯುವಕರಿಗೆ 
ತರಬೇತಿ ನೀಡಲು 2020-21 ನೇ ಸಾಲಿನಲ್ಲಿ 
ಸರ್ಕಾರದಿಂದ ಬಿಡುಗಡೆಯಾಗುವ 
ಅನುದಾನವನ್ನಾಧರಿಸಿ "ನೂತನ ರೀಲಿಂಗ್‌ 
ಯಂತ್ರೋಪಕರಣಗಳ ಸ್ಥಾಪನೆಯ 'ಮೂಲಕ 
ತರಬೇತಿ ನೀಡುವ ಕಾರ್ಯಕ್ರಮವನ್ನು 
ಪ್ರಾರಂಭಿಸಲು ಉದ್ದೇಶಿಸಲಾಗಿರುತದೆ. 


"ಸಂಖ್ಯೆ: ರೇಷ್ಮೆ 71 ರೇಕೃವಿ 2020 


ಎ 


ಪೌರಾಡಳಿತ ಹಾಗೂ ತೋಟಗಾರಿಕೆ 
ಮತ್ತು ರೇಷ್ಮೆ ಸಚಿವರು 


